ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆಗುರುತಿಲ್ಲದ ಪಶ್ನೆ ಸಂಖ್ಯೆ 
ಸದಸ್ಕರ ಹೆಸರು 
ಉತ್ತರಿಸಬೇಕಾದ ದಿನಾಂಕ 


6 (116) 
ಶ್ರೀ ಅರುಣ ಶಹಾಪುರ (ಶಿಕ್ಷಕರ ಕ್ಷೇತ) 
13.12.2021 


ಉತ್ತರಿಸುವ ಸಚೆವರು 


1.08. 

ಪ್ರೌಢಶಾಲಾ 

ಗುರುಗಳು, ಅನುದಾನಿತ 
ಸಂಸ್ಥೆಗಳ ಶಿಕ್ಷಕರುಗಳಿಗೆ ಇನ್‌ಕ್ರಿಮೆಂಟ್‌ 
ಅನ್ನು ಮೂಲ ವೇತನದಲ್ಲಿ 
ಸೇರಿಸುವಲ್ಲಿ ಅನ್ಯಾಯಕ್ಕೆ 
ಒಳಗಾಗಿದ್ದಾರೆ ಎಂಬುದು ಸರ್ಕಾರದ 
ಗಮನಕ್ಕೆ ಬಂದಿದೆಯೇ; 
ನಿಯಮಗಳನ್ನು ರೂಪಿಸಿದ 
ಸರ್ಕಾರವೇ ನಿಯಮಗಳ ನೆಪವೊಡ್ಡಿ 
ಇವರಿಗೆ ಅನ್ಯಾಯ ಮಾಡುವುದು 


ಈ 
ಒದಗಸಲಾಗುವುದು; ಹಾಗೂ ಮರು 
ಪಾವತಿಸಿಕೊಳ್ಳುವ ಆದೇಶವನ್ನು 
ವಾಪಸ್ಸು ಪಡೆಯಲಾಗುವುದೇ; 
(ಸಂಪೂರ್ಣ ವಿವರ ನೀಡುವುದು) 


01.08/2008ರ 

ನೇಮಕವಾದ ಪೌಢ ಶಾಲಾ ಶಿಕ್ಷಕರು, 
ಮುಖ್ಯ ಗುರುಗಳಿಗೆ ಈ ಇನ್‌ಕಿಮೆಂಟ್‌ 
ಕ ಕಾರಣವೇನು; ಹಾಗೂ 
01/08/2008ರ ನಂತರ ನೇಮಕವಾದ 
ಪೌಢ ಶಾಲಾ ಶಿಕ್ಷಕರು, ಮುಖ್ಯ 


ಗುರುಗಳಿಗೂ ಈ ಇನ್‌ಕ್ರಿಮೆಂಟ್‌ ಅನ್ನು 


ನೀಡಲು ನಿರಾಕರಿಸಲಾಗಿದೆ; 
(ವಿವರವಾದ ಮಾಹಿತಿ ಒದಗಿಸುವುದು) 


ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಹಾಗೂ ಸಕಾಲ ಸಚಿವರು 


ಸರ್ಕಾರಿ 

ಎಸ್‌ಎಲ್‌ಬಿ 2016, ದಿನಾಂಕ:23/07/2018ರಲ್ಲ 
ದಿನಾ೦ಕ:01/08/2008ರ ನಂತರ ನೇಮಕಾತಿ 
ಹೊಂದಿದ ಸಹ ಶಿಕ್ಷಕರುಗಳಿಗೆ ವಿಶೇಷ ಭತ್ಯೆ 
ರೂ.400/-ಗಳನ್ನು ಮಂಜೂರು ಮಾಡಲು 
ನಿಯಮಗಳಲ್ಲಿ ಅವಕಾಶವಿಲ್ಲದಿರುವುದರಿಂದ ದಿನಾಂಕ: 
01/08/2008ರ ನಂತರ ನೇಮಕಾತಿ ಹೊಂದಿದ 
ಶಿಕ್ಷಕರುಗಳಿಗೆ ವಿಶೇಷ ಭತ್ಯೆಯನ್ನು ನೀಡಲು 
ಅವಕಾಶವಿರುವುದಿಲ್ಲ. 


ಸ್ಥಳೀಯ ಸಂಸ್ಥೆಗಳ ನೌಕರರ 
ಬೋಧಕೇತರ 
ಸಿಬ್ಬಂದಿಗಳ ವೇತನ ಶ್ರೇಣಿಗಳನ್ನು ಪರಿಷ್ಕರಿಸಲು ಮತ್ತು 
ನೂತನ ವೇತನ ರಚನೆ ಇತ್ಕಾಧಿಗಳನ್ನು ರೂಪಿಸಲು, 
ಸರ್ಕಾರವು 5ನೇ ವೇತನ ಆಯೋಗವನ್ನು ರಚಿಸಿದೆ. 


ಸಂಸ್ಥೆಗಳ ಮತ್ತು 
ಹಾಗೂ ವಿಶ್ವವಿದ್ಯಾನಿಲಯಗಳ 


5ನೇ ವೇತನ ಆಯೋಗವು ತನ್ನ ಅಂತಿಮ 
ವರದಿಯನ್ನು ಸಲ್ಲಿಸುವುದನ್ನು ಕಾಯ್ದಿರಿಸಿ, ಮಾಸಿಕ 
ಕನಿಷ್ಟ ರೂ. 300/- ಮತ್ತು ಗರಿಷ್ಟ ರೂ.1500/ಗಳ 
ಮಿತಿಗೊಳಪಟ್ಟು ಮೂಲ ವೇತನದ ಶೇಕಡ 10 ರಷ್ಟು 
ಮಧ್ಯಂತರ ಪರಿಹಾರವನ್ನು ರಾಜ್ಯ ಸರ್ಕಾರಿ 
ನೌಕರರಿಗೆ, ಸ್ಥಳೀಯ ಸಂಸ್ಥೆಗಳ ಮತ್ತು ಅನುದಾನಿತ 
ಶಿಕ್ಷಣ ಸಂಸ್ಥೆಗಳ ನೌಕರರಿಗೆ ಹಾಗೂ 
ವಿಶ್ವವಿದ್ಯಾನಿಲಯಗಳ ಬೋಧಕೇತರ ಸಿಬ್ಬಂದಿಗೆ 
ದಿನಾಂಕ:01/01/2006 ರಿಂದ ಮಂಜೂರು ಮಾಡಲು 
ಶಿಫಾರಸ್ಸು ಮಾಡಿದೆ. 


ಈ 01/08/2008ರ ನಂತರ €ಮಕವಾದ 
ಪ್ರೌಢಶಾಲಾ ಶಿಕ್ಷಕರು, ಮುಖ್ಯ 
ಗುರುಗಳು, ಅನುದಾನಿತ ಶಿಕ್ಷಣ 


ಸಂಸ್ಥೆಗಳ ಶಿಕ್ಷಕರಿಗೆ ಇನ್‌ಕಿಮೆಂಟ್‌ 
ನೀಡುವಂತೆ ನ್ಯಾಯಾಲಯದಲ್ಲಿ ದಾವೆ 
ಹೂಡಿರುವ ಪ್ರಕರಣಗಳು ಇದ್ದಲ್ಲಿ ಆ 
ಪ್ರಕರಣಕ್ಕೆ ನ್ಯಾಯಾಲಯವು ತೀರ್ಪು 


ನೀಡಿದ್ದು, ತೀರ್ಪಿನ ಅನ್ನ್ವಯ 
ಕ್ರಮವಹಿಸುವ ಕುರಿತು 
ಪರಿಶೀಲಿಸುವುದಾಗಿ ಸರ್ಕಾರ 


ತಿಳಿಸಿದ್ದು, ಈ ಕುರಿತು ಸರ್ಕಾರ 


ತೆಗೆದುಕೊಂಡ ಕ್ರಮಗಳೇನು? 


ಸಂಖ್ಯೆ ಅಪಿ 203 ಎಸ್‌ಎಲ್‌ಬಿ 2021 


ದಿನಾ೦ಕ:01/08/2008ರ ಪೂರ್ವದ 
ನೇಮಕಗೊಂಡು ಪ್ರಸ್ತುತ ಕಾರ್ಯ ನಿರ್ವಹಿಸುತ್ತಿರುವ 
ಪ್ರಾಥಮಿಕ ಪ್ರೌಢಶಿಕ್ಷಣ ಇಲಾಖೆಯ ಶಿಕ್ಷಕರು ಮತ್ತು 
ಪದವಿ ಪೂರ್ವ ಕಾಲೇಜುಗಳ ಉಪನ್ಯಾಸಕರುಗಳಿಗೆ 
ಪಡೆಯುತ್ತಿದ್ದ ವಿಶೇಷ ಭತ್ಯೆಯನ್ನು 2012ರ ಪರಿಷ್ಕತ 
ವೇತನ ಶ್ರೇಣಿಯಲ್ಲಿ ಆಯಾ ಶಿಕ್ಷಕರಿಗೆ ಅನ್ನಯಿಸುತ್ತಿದ್ದ 


ವೇತನ ಶ್ರೇಣಿಯಲ್ಲಿ ದಿ:01/07/2017ರಂದು 
ಪಡೆಯುತ್ತಿದ್ದ ಮೂಲ ವೇತನದೊಂದಿಗೆ 
ವಿಲೀನಗೊಳಿಸಿದೆ. 

ದಿನಾ೦ಕ:01/08/2008ರ ಪೂರ್ವದಲ್ಲಿ 


ನೇಮಕವಾದ ರಾಜ್ಯದ ಎಲ್ಲಾ ಸರ್ಕಾರಿ ಪ್ರೌಢಶಾಲಾ 
ಸಹ ಶಿಕ್ಷಕರುಗಳಿಗೆ ವಿಶೇಷ ಭತ್ಯೆ ನೀಡಲಾಗುತ್ತಿತ್ತು. 
ಆದರೆ, ಮುಖ್ಯ ಗುರುಗಳಿಗೆ ವಿಶೇಷ ಭತ್ಯೆಯನ್ನು 
ನೀಡಲು ಅವಕಾಶವಿರುವುದಿಲ್ಲ. 


ಮುಖ್ಯ ಶಿಕ್ಷಕರುಗಳಿಗೆ ವಿಶೇಷ ಭತ್ಯೆಯನ್ನು 
ನೀಡುವ ಬಗ್ಗೆ ಆರ್ಥಿಕ ಇಲಾಖೆಯೊಂದಿಗೆ 
ಸಮಾಲೋಚಿಸಲಾಗುತ್ತಿದೆ. 


ಕ.ಎ.ಟಿ ಅರ್ಜಿ ಸಂಖ್ಯ:4412-4428, 4430- 

4446-4464, 4467-5224/2020 ಫ್ಲೀ 
ಲಕ್ಷ್ಮೀನಾರಾಯಣ ಭಟ್‌ ಮತ್ತಿತರರು, ಮ 
ಪ್ರಕರಣದಲ್ಲಿ ದಿನಾಂಕ:01/08/2008ರ ನಂತರ 
ನೇಮಕಾತಿ ಹೊಂದಿರುವ ಸರ್ಕಾರಿ ಪೌಢಶಾಲಾ 
ಶಿಕ್ಷಕರಿಗೆ ವಿಶೇಷ ಭತ್ಯೆ ನೀಡುವ ಕುರಿತು ಘನ 
ನ್ಯಾಯಾಲಯವು ದಿನಾಂಕ:05/05/2021ರಂದು 
ಅರ್ಜಿದಾರರ ಪರವಾಗಿ ತೀರ್ಪು ನೀಡಿರುತ್ತದೆ. 


4444, 


ಸದರಿ ಕರ್ನಾಟಕ ಆಡಳಿತ ನ್ಯಾಯಮಂಡಳಿಯ 
ದಿನಾಂಕ: 05-05-2021ರ ತೀರ್ಪಿನ ವಿರುದ್ಧ ಮಾನ್ಯ 
ಉಚ್ಚಿ ನ್ಯಾಯಾಲಯದಲ್ಲಿ ರಿಟ್‌ ಪಿಟಿಷನ್‌ 
ದಾಖಲಿಸಲಾಗಿದೆ. 


ಪ್ರಾಥಮಿಕ ರಾಿಢ ಶಿಕ್ಷಣ ಹಾಗೂ ಸಕಾಲ 


ಸಚಿವರು 


